ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕೆ.ಐ.ಎ.ಡಿ.ಬಿ/ಹೆ. ಎಸ್‌. ಎಸ್‌. ಐ.ಡಿ.ಪಿ ಸಂಸ್ಥೆಗಳಲ್ಲಿ ಹಂಚಿಕೆ ಮಾಡಿರುವ ಪ್ಲಾಟ್‌/ಶೆಡ್ಡುಗಳ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 
705 (846) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕೆ. ಐ. ಎ. ಡಿ. ಬಿ/ಕೆ. ಎಸ್‌. ಎಸ್‌. ಐ. ಡಿ. ಸಿ ಸಂಸ್ಥೆಗಳಿಂದ ಹಂಚಿಕೆ ಮಾಡಿರುವ ಪ್ಲಾಟ್‌/ಶೆಡ್ಡುಗಳ ಒಟ್ಟು ಮೊತ್ತದಲ್ಲಿ 
ಹಿಂದುಳಿದ ವರ್ಗಗಳ ವರ್ಗ 1, ಪ್ರವರ್ಗ 2ಎ ಮತ್ತು ಪ್ರವರ್ಗ 2ಬಿ, ವರ್ಗಗಳಿಗೆ ಸರ್ಕಾರದ ಆದೇಶದ ಸಂಖ್ಯೆ ಸಿ.ಪಿ 113, 
ಎಸ್‌.ಪಿ.ಐ 2017 ದಿ:28-12-2017ರ ಪ್ರಕಾರ ಶೇ 25% ರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತಿದೆಯೇ; 


(ಆ) ಹಾಗಿದ್ದಲ್ಲಿ, ಜಿಲ್ಲಾವಾರು, ವರ್ಗಾವಾರು, ರಿಯಾಯಿತಿ ನೀಡಿದ ಮೊತ್ತದ ವಿವರಗಳನ್ನು ನೀಡುವುದು; 


(ಇ) ನೀಡದಿದ್ದಲ್ಲಿ, ಬಾಕಿ ಇರುವ ಉದ್ದಿಮೆದಾರರ ಸಂಖ್ಯೆ ಎಷ್ಟು? (ಜಿಲ್ಲಾವಾರು, ವರ್ಗಾವಾರು ಮೊತ್ತದ ವಿವರಗಳನ್ನು 
ನೀಡುವುದು) 


